ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ 
2065 
24.03.2021. 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಸಂಸ್ಥೆಗಳ ಕ್ಷೇತ್ರ 


೪ & 


ಕ್ರಸಂ ಉತ್ತರಗಳು 

ಅ | ಪಶುಸಂಗೋಪನೆ ಇಲಾಖೆಯ ಜಾರಿಯಲ್ಲಿದೆ. 
ವತಿಯಿಂದ ಗ್ರಾಮೀಣ ಜನರಿಗೆ ಎಮ್ಮೆ 
ಹಸು, ಕುರಿಗಳನ್ನು ನೀಡುವ ಯೋಜನೆ 
ಜಾರಿಯಲ್ಲಿದೆಯೆ; 

ಆ [ಇದ್ದರೆ ಮೈಸೂರು ಮತ್ತು || ಕ್ತ | ತಾಲ್ಲೂಕುವಾರು | ಪರಿಶಿಷ್ಟ |ಕರ್ನಾಟಕ ಕುರಿ | ರಾಷ್ಟೀಯ 
ಚಾಮರಾಜನಗರ ಜಿಲ್ಲೆಗಳಲ್ಲಿ ಎಷ್ಟು || ಸಂ ಮಾಹಿತಿ ಪಂಗಡ ಮತ್ತು ಉಣ್ಣೆ | ಜಾನುವಾರು 
ಜನರಿಗೆ ನೀಡಲಾಗಿದೆ; (ತಾಲ್ಕೂಕುವಾರು ಗಿರಿಜನ | ಅಭಿವೃದ್ಧಿ ಮಿಷನ್‌ 
ಮಾಹಿತಿ ನೀಡುವುದು) ಉಪ ನಿಗಮದಿಂದ (NLM) 

- - ಯೋಜನೆ |(KSWDCL) | ಕುರಿ/ಮೇಕೆ 
(ತಾ.ಪಂ) |ಕುರಿ/ಮೆಕೆ 

ಮೈಸೂರು ಜಿಲ್ಲೆ 

1 | ಪಿರಿಯಾಪಟ್ಟಣ 2 (ಹಸು) 1 4 

2 | ಹೆಚ್‌.ಡಿ.ಕೋಟೆ 3 (ಹಸು) 2 6 

3 | ನಂಜನಗೂಡು 3 ಟುರ್ರ) i 5 

4 | ಟಿ.ನರಸೀಪುರ 1 (ಹಸು) 1 5 

5 | ಕೆ.ಆರ್‌.ನಗರ 0 1 5 

6 | ಮೈಸೂರು 3 (ಹಸು) 1 5 

7 | ಹುಣಸೂರು | 3 ಈರಿ) I 4 
ಒಟ್ಟು 15 8 34 

ಚಾಮರಾಜನಗರ ಜಿಲ್ಲೆ 

8 ಚಾಮರಾಜನಗರ 0 1 Jil 

9 | ಕೊಳ್ಳೇಗಾಲ 0 5 24 


10 [ಗುಂಡ್ಲುಪೇಟೆ 0 ) 7 
1 [ಹನೂರು 0 ) 0 
12 | ಯಳಂದೂರು 0 0 5 
ಒಟ್ಟು 0 8 ಃ 47 
ಅವರುಗಳಲ್ಲಿ ಪರಿಶಿಷ್ಟ ಜಾತಿ/ವರ್ಗದವರ ಮೈಸೂರು | ಚಾಮರಾಜನಗರ ಒಟ್ಟು 
ಸಂಖ್ಯೆ ಎಷ್ಟು ಜಿಲ್ಲೆ : ಜಿಲ್ಲೆ 
ಪರಿಶಿಷ್ಟ 13 25 f 38 
ಜಾತಿ 
ಪರಿಶಿಷ್ಟ 25 06 31 
ಪಂಗಡ 


ಇವುಗಳನ್ನು ನೀಡಲು ನಿಗದಿಪಡಿಸಿರುವ 1 ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ 

ಮಾನದಂಡಗಳೇನು; (ವಿವರ ರವರಿಂದ ಪತ್ರಿಕಾ ಪ್ರಕಟಣೆ ಮೂಲಕ ಕುರಿ ಮತ್ತು ಉಣ್ಣೆ ಉತ್ಪಾದಕರ 

ನೀಡುವುದು) ಸಹಕಾರ ಸಂಘಗಳ ಸದಸ್ಯರಿಂದ ಅರ್ಜಿಗಳನ್ನು ಪಡೆದು ಸರ್ಕಾರದ 
ಮಾರ್ಗಸೂಜಿಗಳನ್ನಯ ಜಿಲ್ಲಾ ಆಯ್ಕೆ" ಸಮಿತಿ ಮೂಲಕ 
ಫಲಾನುಭವಿಗಳನ್ನು ಆಯ್ದೆ ಮಾಡಿ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುವುದು. 

ಸ ರಾಷ್ಟ್ರೀಯ ಜಾನುವಾರು ಮಿಷನ್‌ ಯೋಜನೆಯ ಫಲಾನುಭವಿಗಳನ್ನು 
ತಾಲ್ಲೂಕು ಮಟ್ಟದ ಆಯ್ಕೆ ಸಮಿತಿಯ. ಮೂಲಕ ಆಯ್ಕೆ 
ಮಾಡಲಾಗುವುದು. 

3. ತಾಲ್ಲೂಕು ಪಂಚಾಯಿತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನು 
ತಾಲ್ಲೂಕು ಪಂಚಾಯಿತಿ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ 


ಮಾಡಲಾಗುವುದು. 


ಪಸಂಮೀ ಇ-118 ಸಲೆವಿ 2021 


